ಮ ' ಫಿ : ಕಕ ನ್ಟ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . 164 

ಮಾನ್ಯ ಸದಸ್ಕರ ಹೆಸರು ಶ್ರೀ ಶಶಿಲ್‌ ಜಿ. ನಮೋಶಿ (ತಿಕ್ಷಕರ ಕ್ಷೇತ 
ಉತ್ತರಿಸುವ ಸಚಿವರು" ಉಪ-ಮುಖ್ಯಮಂತ್ರಿಗಳು`ಣಾನ್ನತ ಕ್ಷಣ 
ಉತ್ತರಿಸಬೇಕಾದ ದನಾಂಕ 01.02.2021 

ಕ್ರಸಂ. ಪ್ರಶ್ನೆ gi ; ಉತ್ತರ 

(ಅ) | ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಮಂಜೂರಾಗಿರುವ 


ಮಂಜೂರಾದ ಬೋಧಕ ಹುದ್ದೆಗಳ ಸಂಖ್ಯೆ: 248 


ಭೋದಕ ಹಾಗೂ ಬೋಧಕೇತರ ಹುದ್ದೆಗಳು ಎಷ್ಟು; 
| ಮಂಜೂರಾದ ಬೋಧಕೇತರ ಹುದ್ದೆಗಳ ಸಂಖ್ಯೆ: 707 


? 


IN a 1_ 
(ಆ) | ಪ್ರಸ್ತುತ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು; ಖಾಲಿ ಇರುವ ಬೋಧಕ ಹುದ್ದೆಗಳು - 187 
' ಬೋಧಕೇತರ ಹುದ್ದೆಗಳು - 484 
| 


(ಇ) | ಖಾಲಿ ಇರುವ ಹುದ್ದೆಗಳನ್ನು ಯಾವಾಗ ಭರ್ತಿ | ಆರ್ಥಿಕ ಇಲಾಖೆಯು ಸುತ್ತೋಲೆ ಸಂಖ್ಯೆ: ಆಇ 03 ಬಿಇಎಂ 
ಮಾಡಲಾಗುವುದು; 2020, ದಿನಾಂಕ: 06-07-2020ರಲ್ಲಿ ರಾಜ್ಯದಲ್ಲಿ ಕೋವಿಡ್‌-19 
ಸಾಂಕ್ರಾಮಿಕ ರೋಗದಿಂದ ಉಂಟಾದ ಪರಿಸ್ಥಿತಿಯನ್ನು ನಿಬಾಯಿಸಿ 
ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು 
ಕ್ರೂಢೀಕರಿಸುವುದು ಅಗತ್ಯವಾಗಿರುತ್ತದೆ. 

1 ಇದಕ್ಕಾಗಿ ಸರ್ಕಾರದ ವೆಚ್ಚದ ಬಾಬಿನಲ್ಲಿ ಮಿತವ್ಯಯ ಪಾಲಿಸುವ 
ಅವಶ್ಯಕತೆ "ಇದೆ. ಈ ನಿಟ್ಟಿನಲ್ಲಿ 2020-21ನೇ ಸಾಲಿನ ಆರ್ಥಿಕ 
ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಮತ್ತು ಬ್ಯಾಕ್‌ 
ಲಾಗ್‌ ಹುದ್ದೆಗಳು ಸೇರಿದಂತೆ ಎಲ್ಲಾ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ ಆದೇಶದವರೆಗೆ 
ತಡೆಹಿಡಿಯಲಾಗಿದೆ. 

ಆರ್ಥಿಕ ಇಲಾಖೆಯು ಹುದ್ದೆಗಳ ಭರ್ತಿಗೆ ವಿಧಿಸಿದ ನಿರ್ಬಂಧವನ್ನು 
ತೆರವುಗೊಳಿಸಿದ ನಂತರ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ 
ಮಾಡಲು ಕ್ರಮವಹಿಸಲಾಗುವುದು. 

(ಈ) ಖಾಲಿ ಇರುವ ಬೋಧಕಬೋಧಕೇತರ ಹುಡ್ಗ" ಬಂದಿಲ್ಲ. 

ಕಾರಣದಿಂದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಗುಣಮಟ್ಟ 
ಕುಸಿದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ವಿವರ ನೀಡುವುದು) 

ಸಂಖ್ಯೆ: ಇಡಿ 10 ಯುಜಿವಿ 2021 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


\ [ 


